HA 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪುಶ್ನೆ 
ದಿನಾ೦ಕ: 24-03-2021 ಪುಶ್ನೆ ಸಂಖ್ಯೆ: 1776 (2013) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 
ವಿಷಯ: ರಾಜ್ಯದಲ್ಲಿನ ಸರ್ಕಾರಿ ಕೆರೆ ಸ್ನಶಾನ ಮತ್ತು ಗೋಮಾಳಗಳನ್ನು ಸರ್ಮೇ ಮಾಡಿಸುವ ಬಗ್ಗೆ 
(ಅ) ರಾಜ್ಯದಲ್ಲಿ ಸರ್ಕಾರಿ ಆಸ್ಲಿ, ಕೆರೆ ಗೋಮಾಳ, ಸ್ಮಶಾನಗಳನ್ನು ಸರ್ಮೇ ನಡೆಸಿ 


ಗುರುತಿಸುವ ಕಾರ್ಯ ಮಾಡಲಾಗಿದೆಯೇ ; ಇದ್ದಲ್ಲಿ ಜಿಲ್ಲಾವಾರು ವಿವರ 
ನೀಡುವುದು; 


(ಆ ಅನಧಿಕೃತವಾಗಿ ಸ್ಮಶಾನ, ಕರೆಗಳನ್ನು ಒತ್ತುವರಿ ಮಾಡಿರುವವರ ಬಗ್ಗೆ ಸರ್ಕಾರದ 
ಕ್ರಮಗಳೇನು ; ಈ ವಿಟ್ಟೆನಲ್ಲಿ ಸರೇ ಕಾರ್ಯಗಳನ್ನು ತ್ವರಿತವಾಗಿ ಮಾಡಿಸಲು 
ಸರ್ಕಾರದ ನಿಲುವೇನು; (ವಿವರ ನೀಡುವುದು) 


(ಇ) ಈ ಹಿಂದೆ ರಾಜ್ಯದ ಎಲ್ಲಾ ಕಂದಾಯ ಭೂಮಿಯನ್ನು ಸರೇ ಮಾಡುವ 
ಕಾರ್ಯಕ್ಕೆ ಚಾಲನೆ ನೀಡಲಾಗಿದ್ದು, ಅದು ಈಗ ಯಾವ ಹಂತದಲ್ಲಿದೆ? (ಜಿಲ್ಲಾವಾರು 
ವಿವರ ನೀಡುವುದು) 


